ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 16ನೇ ಮಾರ್ಜ್‌, 2020 


ಮಂಗಳೂರು ವಿಶ್ವವಿದ್ಯಾಲಯದ ಅವ್ಯವಹಾರದ ಕುರಿತು 
ಶ್ರೀ ಎನ್‌. ರವಿಕುಮಾರ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು) :- 


1023 (1067) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಉನ್ನತ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ, ಜೈವಿಕ 
ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ ಉದ್ದಮಶೀಲತೆ ಮತ್ತು 
ಜೀವನೋಪಾಯ ಸಜಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ 2014 ರಿಂದ ನಡೆದಿರುವ ರೂ.100 ಕೋಟಿ ಮೊತ್ತದ 
ಹಗರಣಗಳ ಕುರಿತು ವಿಶೇಷ ಅಡಿಟ್‌ ನಡೆಸಲು ಆದೇಶಿಸಿರುವುದು ಯಾವಾಗ; 


(ಆ) ವಿಶೇಷ ಅಡಿಟ್‌ ತಂಡವು ಎಂದಿನಿಂದ ಕಾರ್ಯಾರಂಭ ಮಾಡಿದೆ; ಈ ಅಕ್ರಮಗಳ ಕುರಿತು ಅಡಿಟ್‌ 
ನಡೆಸಿ ವರದಿ ಸಲ್ಲಿಸಲು ಎಷ್ಟು ದಿನಗಳ ಕಾಲಮಿತಿಯನ್ನು ನಿಗದಿಪಡಿಸಲಾಗಿದೆ ; 


(ಇ) 2014 ರಿಂದ ಮಂಗಳೂರು ವಿಶ್ವವಿದ್ಯಾಲಯದ ಆಯವ್ಯಯಗಳ ಸಂಪೂರ್ಣ ಲೆಕ್ಕ ಪತ್ರವನ್ನು 
ಪರಿಶೀಲಿಸಲಾಗುತ್ತದೆಯೇ ; ಅಥವಾ ನಿಗದಿತ ಆರೋಪಗಳ ಕುರಿತು ಆಡಿಟ್‌ ಅನ್ನು ಮಾಡಲಾಗುವುದೇ? 


